RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 || 


ಬೆಂಗಳೂರು, ಗುರುವಾರ , ಮಾರ್ಚ್ ೭, ೨೦೧೩ ( ಫಾಲ್ಗುಣ ೧೬ , ಶಕ ವರ್ಷ ೧೯೩೪) | 
Bangalore , Thursday , March 7, 2013 ( Phalguna 16 , Shaka Varsha 1934 ) 


ಸಂಚಿಕೆ ೧೦ 
| Issue 10 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 


NOTIFICATION 


No .GOB (I) 20( 08)/ 2013, Bangalore, Dated :015 February , 2013. 
The Presiding Officer of the court of the Senior Civil Judge and JMFC., Bantwal, is concurrently appointed as the Presiding 
Officer of the court of the Senior Civil Judge and JMFC ., Belthangady, during the leave period of Sri.Prakash K ., Senior Civil Judge & 
JMFC., Belthangady, i.e., from 06- 03- 2013 to 19 -04 -2013. 


BY ORDER OF THE HIGH COURT 


K . B . CHANGAPPA, 


P . R . 104 

Registrar (Judicial) 
HIGH COURT OF KARNATAKA 

NOTIFICATION 

No .GOB (I) 19 (10)/2013 , Bangalore , Dated : 6th February, 2013. 
The Presiding Officer of the court of the XLV Addl. City Civil & Sessions Judge Bangalore , is concurrently appointed as the 
Presiding Officer , Fast Track Court -VIII, Bangalore , during the leave period of Sri.Mallikarjun Kinikeri , Presiding Officer, Fast Track 
Court- VIII, Bangalore, i.e , from 09- 03- 2013 to 25- 03- 2013 (bdi). 

BY ORDER OF THE HIGH COURT 

K . B .CHANGAPPA, 
PR. 105 

Registrar ( Judicial) 
HIGH COURT OF KARNATAKA 

NOTIFICATION 
No.GOB (I) 2/ 2013, Bangalore, Dated :8th February , 2013. 


The Presiding Officer of the court of the Addl. Senior Civil Judge and CJM ., Bijapur, is concurrently appointed as the 
Presiding Officer of the court of Senior Civil Judge and JMFC ., Sindgi (vacant court) with immediate effect and until further orders . 

BY ORDER OF THE HIGH COURT 

P .KRISHNA BHAT, 
P. R. 106 

Registrar General. 


(೬೫) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 

ಭಾಗ ೨ 
HIGH COURT OF KARNATAKA 

NOTIFICATION 

No.GOB (1) 26 /2013, Bangalore, Dated : 8th February, 2013. 
The Court of XXXIV Addl. City Civil and Sessions Judge , Bangalore is designated as Special Court for trial of Crime No. 
118 /2011 of Hunsur Police Station , Mysore District which is registered as C . C , No. 30129 /2011 on the file of | Addl. Chief Metropolitan 
Magistrate , Bangalore and committed the case to Sessions Court for trial . 

Hence, S. C.No. 109/2012 pending on the file of Fast Track Court – XIII, Bangalore arising out of C .C .No . 30129/2011 stands 
transferred to XXXIV Addl. City Civil and Sessions Judge , Bangalore . 


BY ORDER OF THE HIGH COURT 

P .KRISHNA BHAT, 
Registrar General. 


P . R . 107 


HIGH COURT OF KARNATAKA 

NOTIFICATION 

No.GOB (1) 2/2013 , Bangalore, Dated :8th February, 2013. 
The Presiding Officer of the court of Senior Civil Judge and JMFC ., Sagar is concurrently appointed as the Presiding Officer 
of the court of Addl. Senior Civil Judge and JMFC ., Sagar (vacant court) with immediate effect and until further orders . 


BY ORDER OF THE HIGH COURT 

P .KRISHNA BHAT , 
P . R . 108 

Registrar General. 
HIGH COURT OF KARNATAKA 

NOTIFICATION 

No.GOB (I) 28/2013, Bangalore, Dated : 6th February, 2013. 
In pursuance of Rule 118 -A (1) of K . C .S .Rs , and as per Government Order No . FD 05 SRS 2012 , dated 14 -06 -2012 sanction 
is hereby accorded for payment of cash equivalent of leave salary for Earned Leave at the credit of the following retired Judicial 
Officers , subject to maximum of 300 days , on the date of their attaining the age of superannuation i.e., 31 -01-2013 . It is certified that no 
Departmental Enquiry was pending aganist the said Officers, as on that date . 

1. Sri. A .C .Vidyadhara, Presiding Officer, Karnataka State Transport Appellate Tribunal, Bangalore. 
2. Sri. M .S . Bilki, Presiding Officer, Labour Court, Hubli. 
3. Sri. Vaidya Annaji Venkatesh , Senior Civil Judge and JMFC ., Sindgi. 

BY ORDER OF HON BLE THE ACTING CHIEF JUSTICE 

P .KRISHNA BHAT , 
P . R . 109 

Registrar General. 


HIGH COURT OF KARNATAKA 


NOTIFICATION 


No.GOB(1) 2 /2012, Bangalore , Dated :5th February, 2013 . 
In modification of this office notification of even number dated 18 -06 - 2012 , the Presiding Officer of the court of | Addl. Senior 
Civil Judge and JMFC ., Chitradurga who is in concurrent charge of the court of Senior Civil Judge, Holalkere (Vacant Court ), is directed 
to itinerate the said court for three days in a week , with immediate effect and until further orders. 

BY ORDER OF THE HIGH COURT 

P .KRISHNA BHAT, 
P . R . 110 

Registrar General. 


HIGH COURT OF KARNATAKA 

NOTIFICATION 

No.GOB(l) 28 /2013, Bangalore, Dated : 13th February, 2013. 
In pursuance of Rule 118 -A (1) of K .C .S.Rs. and as per Government Order No. FD 05 SRS 2012, dated 14 -06 - 2012 sanction 
is hereby accorded for payment of cash equivalent of leave salary for Earned Leave at the credit of Sri. P .S . Hiremath , 


ಭಾಗ ೨ 


BUDE & 37 ODZIE, TO wao , JJJA LJE 2, gona 


22 


Ad -hoc District Judge, Fast Track Court, Anekal, Subject to maximum of 300 days , who voluntarily retired from Judicial Service w . e.f. 
from the forenoon of 05 -02 -2013 . It is certified that no Departmental Enquiry was pending against the said Officer , as on that date. 

BY ORDER OF HON BLE THE ACTING CHIEF JUSTICE 

P .KRISHNA BHAT, 
P . R . 113 

Registrar General. 


HIGH COURT OF KARNATAKA 

NOTIFICATION 
No . LCA Il -11/2011 (Main )CAO , Bangalore , Dated : 30th January , 2013 . 
In partial modification of earlier Notification dated 04 -1 -2013 the promotion and posting of Sri .Changappa, Sheristedar of 
Kolar Unit as Chief Administrative Officer to Bijapur is hereby cancelled in view of foregoing his promotion . 


P .KRISHNA BHAT, 
P . R . 111 

Registrar General. 
HIGH COURT OF KARNATAKA 

NOTIFICATION 

No.HCE . 1236 /2012, Bangalore , Dated :05th February, 2013. 
Smt. H . Seetha Rathna , Deputy Registrar of this office is permitted to retire from service voluntarily w .e.f. 05 - 02 - 2013 under 
Rule 285 (1) (a) ofKCSRs. 

BY ORDER OF HON BLE THE ACTING CHIEF JUSTICE 

P .KRISHNA BHAT, 
P . R . 112 

Registrar General. 


HIGH COURT OF KARNATAKA 

NOTIFICATION 
No .LCA II-11/(Rtmt)/ 2011, Bangalore, Dated : 22nd January , 2013. 
Sri. Thammaiah , Chief Administrative Officer, Prl. District and Sessions Court, Mysore , is permitted to retire voluntarily from 
service w .e.f., 31-01-2013, under Rule 285 (1)(a) of K .C .S. Rules . 

BY ORDER 
V .K .HASYAGAR , 

AssistantRegistrar, 
P . R . 114 

High Court of Karnataka, Bangalore . 


PROCEEDINGS OF THE ADVOCATE GENERAL FOR KARNATAKA , BANGALORE 

NOTIFICATION 
PREAMBLE : 
1. Consequent upon the retirement of Smt. C. Chandraprabha, Section Officer , One Post of Section Officer has fallen vacant and it 
needs to be filled up by way of promotion from the feeding cadre of First Division Assistants . 
2 . The Government vide its Order No . DPAR 75 SayNayNe 2010 dated 19 -5 -2010 has constituted the concerned Head of the 
Department as the Authority to promote the Officials to Group B Posts under the State Civil Services. Thus , the Advocate General being 
the Head of the Department of Advocate General , is the competent Authority to effect promotion to the one existing post of Section 
Officer, which is a Group B Post under the State Civil Services . 


3 . In the above circumstances , the learned Advocate General has first considered the case of Shri. L . Shivanaik , F . D .A ., who is Senior 
most in the cadre of First Division Assistants . Since the said one Post is unreserved and that Shri . L . Shivanaik has the required 
eligibility , qualifications and necessary merit , the learned Advocate General after considering all the necessary materials on record , has 
passed orders on 10 - 10 -2012 to promote Shri. L. Shivanaik as Section Officer against the one existing Post of Section Officer. 

OFFICE ORDER NO .145/AG /EST/2012-13 DATED 10TH OCTOBER 2012 


೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭ , ೨೦೧೩ 


ಭಾಗ ೨ 


Shri. L. Shivanaik , who is working as F .D . A . in the Head Office of the Advocate General, Bangalore is promoted to the Post 
of Section Officer in the pay -scale of Rs.22,800 – 43, 200 and posted to the Unit Office of the Advocate General, Gulbarga Circuit 
Bench ,Gulbarga against the one existing Post of Section Officer with immediate effect . 


BY ORDER OF THE ADVOCATE GENERAL , 

M . KRISHNAPPA , 
Administrative Officer . 


P . R . 117 


HIGH COURT OF KARNATAKA 

NOTIFICATION 

No.GOB (1) 28/ 2013, Bangalore, Dated : 12th February, 2013 . 
The following Judicial Officers are permitted to retire from Judicial Service on the dates mentioned against their names, on 
attaining the age of superannuation , i.e ., 60 years; 

Date of Retirement on 
Name and Designation 

Date of Birth attaining the age of 

superannuation 
Sri. Rudragouda S . Patil 
District Judge, OOD, Additional Registrar General, | 

04 - 04 -1953 

30 - 04 - 2013 
High Court of Karnataka , 
Circuit Bench , Gulbarga . 
Sri . G . D . Narasimha Murthy 

22 - 04 - 1953 

30 - 04 - 2013 
Presiding Officer, Labour Court, Hubli 


No . 


BY ORDER OF HON BLE THE ACTING CHIEF JUSTICE 

P .KRISHNA BHAT, 
Registrar General. 


PR, 115 


HIGH COURT OF KARNATAKA 

NOTIFICATION 

No.GOB (l) 1/2013, Bangalore, Dated :11th February, 2013. 
The Presiding Officer, Fast Track Court-IV , Bangalore Rural District, Bangalore is concurrently appointed as the Presiding 
Officer, Fast Track Court, Anekal (vacant court) with immediate effect and until further orders . 

BY ORDER OF THE HIGH COURT 

P .KRISHNA BHAT, 
PR, 116 

Registrar General. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 99 ಹೆಚ್ ಎಂಬಿ 2012 , ಬೆಂಗಳೂರು, ದಿನಾಂಕ 18 - 12 - 2012 
ವಿಷಯ : ಡಾ || ಹೆಚ್ .ಎಸ್. ರಾಜೇಂದ್ರ ಸಿಂಗ್, ಉಪ ನಿವಾಸಿ ಆಯುಕ್ತರು, ಕರ್ನಾಟಕ 

ಭವನ, ಇವರ ಹುದ್ದೆಯನ್ನು ಮರು ಪದನಾಮೀಕರಿಸುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 41 ಹೆಚ್ಎಂಬಿ 2011 , ದಿನಾಂಕ 5 -12 - 2011. 

2. ಆಇ 284 ವಾತೆಸಿ 2010 , ದಿನಾಂಕ 26 - 11 -2012 . 
3. ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ , ಇವರ ಪತ್ರ ಸಂಖ್ಯೆ : 

ಕೆಬಿ/05/ ಕೆಇಎಸ್ /2011 -12 , ದಿನಾಂಕ 4 - 12 - 2012 . 


ಉಲ್ಲೇಖ (1) ರಲ್ಲಿ ಡಾ|| ಹೆಚ್ .ಎಸ್. ರಾಜೇಂದ್ರ ಸಿಂಗ್, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು , ಇವರ ಸೇವೆಯನ್ನು ಕರ್ನಾಟಕ ಭವನದಲ್ಲಿನ 
ಖಾಲಿ ಹುದ್ದೆಗೆ ಉಪ ನಿವಾಸಿ ಆಯುಕ್ತರನ್ನಾಗಿ ನೇಮಿಸಲಾಗಿತ್ತು. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೬೯ 


ಉಲ್ಲೇಖ (2) ರಲ್ಲಿ ಡಾ|| ಹೆಚ್.ಎಸ್. ರಾಜೇಂದ್ರ ಸಿಂಗ್, ಇವರಿಗೆ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಹುದ್ದೆಗೆ ಪದೋನ್ನತಿ ನೀಡಿ, ಕರ್ನಾಟಕ 
ಭವನ, ನವದೆಹಲಿ ಇಲ್ಲಿ ಮುಂದುವರಿಸಲಾಗಿರುತ್ತದೆ. 

ಉಲ್ಲೇಖ (3) ರ ಪತ್ರದಲ್ಲಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಇವರು ಡಾ|| ಹೆಚ್ .ಎಸ್. ರಾಜೇಂದ್ರ ಸಿಂಗ್ , ಇವರಿಗೆ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಹುದ್ದೆಗೆ ಬಡ್ತಿ ಆಗಿರುವುದರಿಂದ, ಅವರ ಪದನಾಮವನ್ನು ಕರ್ನಾಟಕ ಭವನದಲ್ಲಿ ಅವರು ಕರ್ತವ್ಯ ನಿರ್ವಹಿಸುವ 
ಅವಧಿಯವರೆಗೆ ಜಂಟಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಎಂದು ಪದನಾಮೀಕರಿಸುವಂತೆ ಕೋರಿದ್ದರು. 

ಡಾ|| ಹೆಚ್.ಎಸ್. ರಾಜೇಂದ್ರ ಸಿಂಗ್ , ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಇವರನ್ನು ಕರ್ನಾಟಕ ಭವನದಲ್ಲಿ ಇವರು ಕರ್ತವ್ಯ ನಿರ್ವಹಿಸುವ 
ಅವಧಿಯವರೆಗೆ ಇವರನ್ನು ಜಂಟಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ಎಂದು ಅವರ ಸ್ವಂತ ವೇತನ ಶ್ರೇಣಿಯಲ್ಲಿ ಮುಂದುವರಿಯಲು ಈ ಮೂಲಕ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
PR. 118 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಟಾಚಾರ ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 23 SEP 2013 , Bangalore, Dated : 04 -02- 2013. 


Dr. R . Raju , IFS (KN -92), Chief Conservator of Forests & Executive Director, Bannerghatta Biological Park , Bannerghatta 
is transferred with immediate effect and his services are placed at the disposal of Social Welfare Department for being 
posted until further orders as Managing Director, Dr. B .R . Ambedkar Development Corporation Limited , Bangalore vice 
Sri K .N . Mruthunjaya transferred . 


By Order and in the name of the Governor of Karnataka, 

A . R . SRINIVASAMURTHY, 

Under Secretary to Government, 
Department of Personnel and Administrative Reforms, ( Services- V ). 


P . R . 119 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 101 ಸಅಸೇ 2010 , ಬೆಂಗಳೂರು, ದಿನಾಂಕ 06- 02 -2013 
ಡಾ|| ಹೆಚ್. ಹೊನ್ನೇಗೌಡ, ನಿರ್ದೇಶಕರು ( ತಾಂತ್ರಿಕ), ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 56550 - 1350 - 60600 - 1500 - 69600 -1700 -79800ರ ವೇತನ ಶ್ರೇಣಿಯ ವಿಶೇಷ ನಿರ್ದೇಶಕರು ( ತಾಂತ್ರಿಕ), 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಜಿ. ಆರ್ . ನಾಗರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 120 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 12 ಸೇಲೋಯು2013, ಬೆಂಗಳೂರು, ದಿನಾಂಕ 05 - 02 -2013 
ಲೋಕೋಪಯೋಗಿ ಇಲಾಖೆಯು ಅಧಿಸೂಚನೆ ಸಂಖ್ಯೆ : ಲೋಇ 23 ಸೇಸಎ 2013 , ದಿನಾಂಕ 15 -01 - 2013 ರನ್ವಯ ಶ್ರೀ ಎಸ್. ಶ್ರೀಕಾಂತ, 
ಸಹಾಯಕ ಇಂಜಿನಿಯರ್, ಮುಖ್ಯ ಇಂಜಿನಿಯರ್ ಕಛೇರಿ, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ), ಬೆಂಗಳೂರು ಇವರಿಗೆ ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು (ವಿಭಾಗ - 1) ಹುದ್ದೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಇವರ ಸೇವೆಯನ್ನು 
ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ನೇಮಿಸುವ ಸಲುವಾಗಿ ಸಿಬ್ಬಂದಿ ಮತ್ತು 


೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೨ 


ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಡಿ. ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 121. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , (ಸೇವಾ ನಿಯಮಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 186 ಸೇಲೋಯು2012 , ಬೆಂಗಳೂರು, ದಿನಾಂಕ 01- 10 - 2012 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಪರ ನಿಬಂಧಕರು (ವಿಚಾರಣೆಗಳು) ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಸುಧಾಕರ್ ಎ . ಪಂಡಿತ್ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಗುತ್ತಿಗೆ ನೇಮಕಾತಿಯನ್ನು ದಿನಾಂಕ 18 - 08 -2012 ರಿಂದ ಒಂದು ವರ್ಷದ ಅವಧಿಗೆ 
ಅವರ ಹಾಲಿ ಗುತ್ತಿಗೆ ನೇಮಕಾತಿಗೆ ಅನ್ವಯವಾಗುತ್ತಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ . ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 122 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಸಿಆಸುಇ 39 ಸೇಲೋಯು2012 , ಬೆಂಗಳೂರು, ದಿನಾಂಕ 08 - 10 -2012 


ಶ್ರೀ ಕೆ.ಎನ್. ಚೇತನ್ ಬಿನ್ ನಾರಸೀಗೌಡರನ್ನು 2ನೇ ಉಪಲೋಕಾಯುಕ್ತರ ವಾಹನ ಚಾಲಕರಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿದ ಷರತ್ತು 
ಮತ್ತು ನಿಬಂಧನೆಗಳ ಬಗ್ಗೆ ಹೊರಡಿಸಿರುವ ದಿನಾಂಕ 09 -08 - 2012ರ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 30 ಸೇಲೋಯು 2012ರ ಆದೇಶ ಭಾಗದ 
ಕ್ರಮ ಸಂಖ್ಯೆ (1) ರಲ್ಲಿ ದಿನಾಂಕ 22 -01 -2012 ರಿಂದ ಒಂದು ವರ್ಷದ ಅವಧಿಯವರೆಗೆ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ಇವರೆಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ” ಎಂಬುದನ್ನು ದಿನಾಂಕ 22 - 01 - 2012 ರಿಂದ 04 - 04 - 2012 ರವರೆಗೆ ಎಂದು ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 2) . 


PR. 123 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 193 ಸೇಲೋಯು2012 , ಬೆಂಗಳೂರು, ದಿನಾಂಕ 09 -10 -2012 


ಶ್ರೀಮತಿ ಎಸ್. ಆಶಾ , ಹಿರಿಯ ತೀರ್ಪು ಬರಹಗಾರರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ . 28,100 
50,100 ರಲ್ಲಿನ ಪತ್ರಾಂಕಿತ ಸಹಾಯಕ ( Gazetted Assistant) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಪತ್ರಾಂಕಿತ ಸಹಾಯಕ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ನಾಗೇಶ್ ಪಾಟಕ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 2 ). 


PR. 124 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೭೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 222 ಸೇಲೋಯು2012, ಬೆಂಗಳೂರು, ದಿನಾಂಕ 26 - 11 - 2012 
ಲೋಕೋಪಯೋಗಿ ಇಲಾಖೆಯು ಅಧಿಸೂಚನೆ ಸಂಖ್ಯೆ : ಲೋಇ102 ಸೇಎಸು 2011, ದಿನಾಂಕ 31 -10 - 2012 ರನ್ವಯ ಶ್ರೀ ಕೆ. ಟಿ. ಪ್ರಕಾಶ್ , 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ಸಂಸ್ಥೆ (ಕೆ. ಯು . ಐ . ಡಿ.ಎಫ್. ಸಿ.), 
ಬೆಂಗಳೂರು, ಇವರ ಸೇವೆಯನ್ನು ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇಲ್ಲಿ ಖಾಲಿ ಇರುವ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಕ. ನಾ . ಸೇ . 
ನಿಯಮಾವಳಿಯ ನಿಯಮ 32ರಡಿ ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇಲ್ಲಿ ಖಾಲಿ ಇರುವ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಮರುಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಡಿ. ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 125 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು- 2). 
PERSONNEL AND ADMINISTRATIVE REFORMS SECRETARIAT 

NOTIFICATION 


No . DPAR 5 SAS 2013 , Bangalore , Dated : 20 February , 2013 . 


Smt. Mehandale Dipti Dilip , IAS , (KN 2008 ), waiting for posting , is posted with immediate effect and until further orders as 
Director, SEP & Elo Deputy Secretary to Government, RD & PR Department, Bangalore in the existing vacancy . 

Smt. Mehandale Dipti Dilip , IAS , is also placed in additional charge of the post of Additional Mission Director, Karnataka 
Rural Livelihood Promotion Society (KSRLPS ), RD & PR Department, Bangalore in the existing vacancy . 


By Order and in the name of the Governor of Karnataka, 

U .H . Narayanaswamy, 

Under Secretary to Government, 
Department of Personnel and Administrative Reforms ( Services-I). 


P . R . 126 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 93 SAS 2013 , Bangalore , Dated : 2nd February , 2013 . 


The services Sri Harsh Gupta , IAS (KN 97 ), Managing Director, Karnataka Co-operative Milk Producer s Federation 
Limited (KMF), Bangalore are withdrawn from Animal Husbandry and Fisheries Department with immediate effect and he is posted 
until further orders as Commissioner for Labour, Bangalore relieving Sri PankajKumar Pandey , IAS of additional charge . 


By Order and in the name of the Governor of Karnataka , 

U . H . Narayanaswamy, 

Under Secretary to Government, 
Department of Personnel and Administrative Reforms, (Services -I). 


P . R . 127 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 753 SAS 2012 , Bangalore , Dated : 7th February , 2013 . 


Sri S.N . Nagaraju , IAS Waiting for posting is posted with immediate effect and until further orders as Deputy Commissioner, 
Raichur District in the existing vacancy . 


By Order and in the name of the Governor of Karnataka , 

U .H . Narayanaswamy, 

Under Secretary to Government, 
Department of Personnel and Administrative Reforms, (Services -I). 


P . B . 128 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 230 ಸಅಸೇ 2012 , ಬೆಂಗಳೂರು, ದಿನಾಂಕ 01 - 02 -2013 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ರೂ . 40050 -56550 ರ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 


ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಪ್ರಸ್ತುತ 

ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 


ಸಂಖ್ಯೆ 


ಶ್ರೀ ಎಂ . ಆರ್ . ಮಹೇಶ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 

ಹುದ್ದೆ/ ಇಲಾಖೆ 
ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ - 
ಶ್ರೀ ಎಸ್ . ಎನ್. ಕೃಷ್ಣಕುಮಾರ್ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 


ಶ್ರೀ ಕೆ. ಗಂಗಯ್ಯ 
ಮಾನ್ಯ ಮುಖ್ಯಮಂತ್ರಿಯವರ 
ಪ್ರಧಾನ ಕಾರ್ಯದರ್ಶಿಯವರ 
ಆಪ್ತ ಕಾರ್ಯದರ್ಶಿ 


ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿರುವ 
ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು 
ಉಪ ಕಾರ್ಯದರ್ಶಿ ಹುದ್ದೆಗೆ 
ಮೇಲ್ದರ್ಜೆಗೇರಿಸಿ ಸದರಿ ಹುದ್ದೆಯಲ್ಲಿಯೇ 
ಮುಂದುವರೆಸಿದೆ. 


ಎರಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


PR. 129 


